ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ವಿಶ್ವಕರ್ಮ ಜನಾಂಗದ ಕುರಿತು 


ಶ್ರೀ ಕೆ.ಪಿ. ನಂಜುಂಡಿ ವಿಶ್ವಕರ್ಮ (ವಿಧಾನಸಭೆಯಿಂದ ಚುನಾಯಿತರಾದವರು) - 


47 (325) ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವದೆ- 


(ಅ) ರಾಜ್ಯದಲ್ಲಿರುವ ವಿಶ್ವಕರ್ಮ ಜನಾಂಗದ ಜನ ಸಂಖ್ಯೆ ಎಷ್ಟು ; ಅದರಲ್ಲಿ ಪುರುಷರೆಷ್ಟು ; 
ಮಹಿಳೆಯರೆಷ್ಟು ; ಸರ್ಕಾರಿ ಉದ್ಯೋಗದಲ್ಲಿರುವವರು ಎಷ್ಟು; ಈ ಸಮುದಾಯಕ್ಕೆ ನೇಮಕಾತಿಯಲ್ಲಿ 
ಕಾಯ್ದಿರಿಸಿದ ಸ್ಥಾನ ಎಷ್ಟು ; 


(ಆ) ಹಿಂದುಳಿದ ವರ್ಗಕ್ಕೆ ಸೇರುವ ಒಟ್ಟಿ ಜನ ಸಂಖ್ಯೆ ಎಷ್ಟು ; ಅದೇ ರೀತಿ ಎಸ್‌.ಸಿ, ಎಸ್‌.ಟಿ. 
ಸಾಮಾನ್ಯವರ್ಗದ ಶೇಕಡವಾರು ಜನಸಂಖ್ಯೆ ಪ್ರಮಾಣ ಎಷ್ಟು ; 


(ಇ) ಶೇಕಡವಾರು ಪ್ರಮಾಣಕ್ಕೆ ಅನುಗುಣವಾಗಿ ನೇಮಕಾತಿಯಲ್ಲಿರುವ ಔಣೀತenatiಂn ಮಾಡದೇ 
ಇರುವುದರಿಂದ ಹಿಂದುಳಿದ ವರ್ಗದವರು ಮೀಸಲಾತಿಯಿಂದ ವಂಚಿತರಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಈ) ಹಾಗಿದ್ದಲ್ಲಿ, ಸರ್ಕಾರದ ಕ್ರಮಗಳೇನು? 


(a 


